ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1048 


ಸದಸ್ಯರ ಹೆಸರು 


(ವಿಧಾನಸಭೆಯಿಂದ ಚುನಾಯಿತರಾದವರು) 


ಶೀ ಕೆಗೋವಿಂದರಾಜ್‌ 


ಉತ್ತರಿಸಬೇಕಾಗಿದ್ದ ದಿನಾಂಕ 


29.09.2020 


] 


ಉತ್ತರಿಸಬೇಕಾದವರು 


ನಗರಾಭಿವೃದ್ಧಿ ಸಚಿವರು 


ಅ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹೊರತುಪಡಿಸಿ 


ಪ್ರಾಧಿಕಾರದಿಂದ ಕಳೆದ ಮೂರು ವರ್ಷಗಳಲ್ಲಿ ಎಷ್ಟು ಹೊಸ 


ರಾಜ್ಯಾದಾದ್ಯಂತ ಇರುವ ನಗರ ಹಾಗೂ ಪಟ್ಟಣ . ಅಭಿವೃದ್ಧಿ 


ಬಡಾವಣೆ ರಚಿಸಿ ನಾಗರೀಕ ಸೌಲಭ್ಯದ ನಿವೇಶನಗಳನ್ನು ಮತ್ತು 


ಧಾಜ್ಯದಲ್ಲಿ 3 ನಗರಾಭಿವೃದ್ಧಿ ಪ್ರಾಧಿಕಾರಗಳಿರುತ್ತವೆ. ಸದರಿ 
ಪ್ರಾಧಿಕಾರಗಳು ಕಳೆದ ಮೂರು ವರ್ಷಗಳಲ್ಲಿ ರಚಿಸಿರುವ 
ಬಡಾವಣೆಗಳ ವಿವರ, ನಾಗರೀಕ ಸೌಲಭ್ಯ ನಿವೇಶನಗಳ 
ಹಂಚಿಕೆಯ ವಿಷರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಿದೆ. 


ಮನೆಗಳನ್ನು ಸಾರ್ವಜನಿಕರಿಗೆ ಮಾಡಲಾಗಿದೆ: 


(ಜಿಲ್ಲಾವಾರು ಸಂಪೂರ್ಣ ವಿವರಗಳನ್ನು ಒದಗಿಸುವುದು) 


ಹಂಚಿಕೆ 


ಮನೆಗಳನ್ನು 


ನಿರ್ಮಿಸಿರುವುದಿಲ್ಲ ಆದುದರಿಂದ, ಮನೆಗಳ ಹಂಚಕೆ 


ಪಾಧಿಕಾರಗಳ ವತಿಯಿಂದ 


[ಉದ್ದವಿಸುವುದಿಲ್ಲ. 


ಸಿ 


ರಚಿಸಿ" ರಿಯಾಯಿತಿ ದರಗಳಲ್ಲಿ ನಿವೇಶನಗಳನ್ನು ಹಂಚುವ 
ಪಕ್ರಿಯೆಯಲ್ಲಿದೆ: ಅಂತಹ ಬಡಾವಾಣೆಗಳಲ್ಲಿನ ಒಟ್ಟು ನಿವೇಶನಗಳ 


ಸಂಖ್ಯೆ ಹಾಗೂ ಪ್ರಸ್ತುತ ಹಂತದ ಜಿಲ್ಲಾವಾರು ಸಂಪೂರ್ಣ 


ವಿವರಗಳನ್ನು ಒದಗಿಸುವುದು? 


ಆ) ಮುಂದಿನ ದಿನಗಳಲ್ಲಿ ಎಷ್ಟು ಹೊಸ ಹೊಸ ಬಡಾವಾಣಿಗಳನ್ನು [ರಾಜ್ಯದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರಗಳ ವತಿಯಿಂದ 


ರಚಿಸಲಾಗುವ ಬಡಾವಣೆಗಳ ವಿವರ ಹಾಗೂ ನಿವೇಶನಗಳ 


ಸಂಖ್ಯೆಯ ವಿವರ ಹಾಗೂ ಪ್ರಸ್ತುತ ಹಂತದ 


ಮಾಹಿತಿಯನ್ನು ಅನುಬಂಧ -2 ರಲ್ಲಿರಿಸಿದೆ. 


ನಅಇ 71 ಎಲ್‌ಎಕ್ಕೂ 2020(ಇ-ಕಡತ) 


ಸ್‌ | (ಬಿ:ವ*'ಬಸವರಾಜ) 
(ನಗರಾಭಿವೃದ್ಧಿ ಸಚಿವರು 


HN 


ಅನುಬಂಧ - 1 


[ಕಸಂ ಕ ಹೊನ ಬಡಾವಣಿ ರಚನೆ ನಾಗರೀಕ ಸೌಲಭ್ಯ ನಿವೇಶನಗಳ ಹಂಚಿಕ 
[> B ಬೆಳಗಾವಿ ರಚಿಸಿರುವುದಿಲ್ಲ ಉದವಿಸುವುದಿಲ್ಲ Al 
2 ಕಲಬುರಗಿ ರಚಿಸಿರುವುದಿಲ್ಲ ಉದವಿಸುವುದಿಲ್ಲ 
3 | ಗದಗ-ಬೆಟಗೇರಿ ರಚಿಸಿರುವುದಿಲ್ಲ _| ಉದವಿಸುವುದಿಲ್ಲ | 
[2 4 (8 ಹಾವೇರಿ ರಚಿಸಿರುವುದಿಲ್ಲ ] ಉದ್ಭವಿಸುವುದಿಲ್ಲ 
| | ರಾಯಚೂರು L. ರಚಿಸಿರುವುದಿಲ್ಲ ಉದ್ಭವಿಸುವುದಿಲ್ಲ. 
6 lg ವಿಜಯಪುರ ರಚಿಸಿರುವುದಿಲ್ಲ T ಉದ್ಭವಿಸುವುದಿಲ್ಲ. 
[le | ಬೀದರ್‌ ರಚಿಸಿರುವುದಿಲ್ಲ ಉದ್ಭವಿಸುವುದಿಲ್ಲ. 
[3 ಬಳ್ಳಾರಿ ರಚಿಸಿರುವುದಿಲ್ಲ Ss ಉದ್ಭವಿಸುವುದಿಲ್ಲ. 
10 ಹೊಸಪೇಟೆ ರಚಿಸಿರುವುದಿಲ್ಲ ಉದ್ಭವಿಸುವುದಿಲ್ಲ. 
1 ಕೊಪ್ಪಳ | ರಚಿಸಿರುವುದಿಲ್ಲ. ಉದ್ದವಿಸುವುದಿಲ್ಲ. 
12 ಕಾರವಾರ | ರಚಿಸಿರುವುದಿಲ್ಲ BE ಉದ್ಭವಿಸುವುದಿಲ್ಲ 
13 ವಾಡಾ As IN 
(ವಹಿಹುನಗಳು ರಚಿಸಿರುವುದಿಲ್ಲ ಉದ್ಭವಿಸುವುದಿಲ್ಲ. 
14 ಯಾದಗಿರಿ ಕಷಕುವನ್ತಾ IN ಉದ್ದವೆಸುವುದಿಲ್ಲ 
15 ದಾವಣಗೆರೆ- ರಚಿಸಿರುವುದಿಲ್ಲ | ಉದ್ಭವಿಸುವುದಿಲ್ಲ. 
ಹರಿಹರ R i - 
16 " ಚಿತ್ರದುರ್ಗ ರಚಿಸಿರುವುದಿಲ್ಲ ಉದವಿಸುವುದಿಲ್ಲ 
17 ಮೈಸೊರು ರಚಿಸಿರುವುದಿಲ್ಲ 1] ಉದ್ದವಿಸುವುವಿಲ 
18 ಮಂಗಳೂರು ರಚಿಸಿರುವುದಿಲ್ಲ ಉದ್ದವಿಸುವುದಿಲ್ಲ 
i9 ತುಮಕೂರು | ರಚಿಸಿರುವುದಿಲ್ಲ J ಉದವಿಸುವುದಿಲ 
20 ಶಿವಮೊಗ್ಗ - ಉದವಿಸುವುದಿಲ್ಲ 
ಭದ್ರಾವತಿ ರಚಿಸಿರುವುದಿಲ್ಲ | 
21 ರಾಮನಗರ ರಚಿಸಿರುವುದಿಲ್ಲ 1 ಉದ್ದವಿಸುವುದಿಲ್ಲ. 
22 ಕೋಲಾರೆ ರಚಿಸಿರುವುದಿಲ್ಲ [ ಉದ್ಧವಿಸುವುದಿಲ್ಲ. § 
23 ಕೆ.ಜಿ.ಎಫ್‌. ರಚಿಸಿರುವುದಿಲ್ಲ ಉದ್ಭವಿಸುವುದಿಲ್ಲ. 
24 ಮಂಡ್ಯ ರಚಿಸಿರುವುದಿಲ್ಲ ಉದ್ಭವಿಸುವುದಿಲ್ಲ. 
iN 
25 ಹಾಸನ [ಸ್‌.ಎಮ್‌.ಕೆ. ನಗರ ವಸತಿಗಿ.ಎ ನಿವೇಶನಗಳನ್ನು ಹಂಚಿಕೆ ಮಾಡಲು 
ಬಡಾವಣೆಯನ್ನು ರಚಿಸಲಾಗಿದೆ. ನಿಯಮಾನುಸಾರ ಕ್ರಮವಹಿಸಲಾಗುವುದು. 
26 | ಚಿಕ್ಕಮಗಳೂರು ಥ್ರೀ ಎ.ಬಿವಾಜಪೇಯ' ವಸತರ? ನಾಗರ ಸಭ್ಯ ನಿಷೆತನಗನನ್ನು 
ಬಡಾವಣೆಯನ್ನು ರಚಿಸಲಾಗಿದೆ. ರಚಿಸಲಾಗಿದೆ. ಆದರೆ, ಹಂಚಿಕೆ 
ಮಾಡಿರುವುದಿಲ್ಲ. 
27 | ಚಾಮರಾಜನಗರ- ಉದಧವಿಸುವುದಿಲ್ಲ 
ರಾಮಸಮುದ್ರ ರಚಿಸಿರುವುದಿಲ್ಲ 
28 ಮಡಿಕೇರಿ ರಚಿಸಿರುವುದಿಲ್ಲ ಉದ್ಭವಿಸುವುದಿಲ್ಲ 
29 ಉಡುಪಿ ರಚಿಸಿರುವುದಿಲ್ಲ ಉದ್ಭವಿಸುವುದಿಲ್ಲ 
30 ಚಿಕ್ಕಬಳ್ಳಾಪುರ ರಚಿಸಿರುವುದಿಲ್ಲ ಉದ್ದವಿಸುವುದಿಲ್ಲ. 
31 ಬಾಗಲಕೋಟೆ |p 


ಅನುಬಂಧ-2 


ಪ್ರಾಧಿಕಾರಗಳ ಹೆಸರು 


ಹೊಸದಾಗಿ ರಚಿಸಲಾಗುವ ಬಡಾವಣೆಗಳ ವಿವರ 


ಬೆಳಗಾವಿ 


013 ರ ಪ್ರಕಾರ ನಡುವಳಿಗಳನ್ನು ಜರುಗಿಸಿ, ಜಮೀನುಗಳನ್ನು ಭೂಸ್ವಾಧೀನ 


ಜಿಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯೋಜನ ಸಂಖ್ಯೆ 6 ಸದ್ಧನ್ನು 
ಅನುಷ್ಟಾನಗೊಳಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಕಣಬರ್ಗಿ ಗ್ರಾಮದ 160a- 
10ಗು-14೮ (ಖರಾಬ ಕ್ಷೇತ್ರ ಒಳಗೊಂಡು) ನೇದ್ಭಕ್ಕೆ ಕರ್ನಾಟಕ ನಗರಾಭಿವೃದ್ಧಿ 
ಪ್ರಾಧಿಕಾರ ಕಾಯ್ದೆ, ಭೂಸ್ವಾಧೀನ ಕಾಯ್ದೆ 1894 ಹಾಗೂ ಭೂಸ್ವಾಧೀನ ಕಾಯ್ದೆ 


ಪಡಿಸಿಕೊಳ್ಳಲಾಗಿರುತ್ತದೆ. ಇದರಲ್ಲಿ 123ಎ-08ಗು (ಖರಾಬ ಕ್ಷೇತ್ರ ಒಳಗೊಂಡು) 
ಜಮೀನಿನ ಕ್ಷೇತ್ರಕ್ಕೆ ಕಬ್ದೆಯನ್ನು ಪಡೆಯಲಾಗಿರುತ್ತದೆ. ಸದರಿ ಈ ವಸತಿ 
ಯೋಜನೆಯಿಂದ ಕಬ್ದೆಯನ್ನು ಪಡೆದ ಜಮೀನುಗಳಲ್ಲಿ ಒಟ್ಟು ವಿವಿಧ ಅಳತೆಯ 
955 ನಿವೇಶನಗಳನ್ನು ರೂಪಿಸಲಾಗುವುದು ಹಾಗೂ ಸದರಿ ಯೋಜನೆಯಲ್ಲಿ ಜಿ43 
ಮಾದರಿಯ ಗುಂಪು ಮನೆಗಳ ನಿರ್ಮಾಣಕ್ಕಾಗಿ ಒಟ್ಟು 23ಎ-20ಗು ವಿಸೀರ್ಣದ 
ಜಮೀನನ್ನು ನಿಗದಿಪಡಿಸಲಾಗಿದ್ದು, ವಿನ್ಯಾಸ ನಕ್ಷೆಯ ಪ್ರಸ್ತಾವನೆಯು ಪ್ರಾಧಿಕಾರದಲ್ಲಿ 
ನರಿಶೀಲನೆಯಲ್ಲಿದೆ. 


ಕಲಬುರಗಿ 


ಕುಸನೂರ ವಸತಿ ಬಡಾವಣೆಗೆ 'ಸರ್ಕಾರದಿಂದ ಅನುಮೋದನೆ ನೀಡಲಾಗಿದ್ದು, 
'ಹಾಗರಗಾ ವಸತಿ ಯೋಜನೆ ಅನುಮೋದನೆಯ ಪ್ರಸ್ತಾವನೆಯು ಸರ್ಕಾರದ" 
ಹಂತದಲ್ಲಿ ಪರಿಶೀಲನೆಯಲ್ಲಿದೆ. ಸದರಿ ಬಡಾವಣೆಗೆ ಜಮೀನುಗಳ ಭೂಸ್ಪಾಧೀನತೆ 
ಪಡೆಯುವ ಪ್ರಕ್ರಿಯೆಯು ಪ್ರಾಧಿಕಾರದ ಹಂತದಲ್ಲಿರುತ್ತದೆ. 


ಗದಗ-ಬೆಟಗೇರಿ 


ಪಾಧಿಕಾರದಿಂದ ಯಾವುದೇ ಯೋಜನೆಗಳನ್ನು ಉದ್ದೇಶಿಸಿರುವುದಿಲ್ಲ. 


ಹಾವೇರಿ 


pr) 


ಪಾಧಿಕಾರದಿಂದ ಬಡಾವಣೆ ನಿರ್ಮಾಣದ ಯೋಜನೆಯ ಪ್ರಸಾವನೆಯು 
ಇರುವುದಿಲ್ಲ. ' 


ರಾಯಚೂರು 


02 ಬಡಾವಣೆಗಳನ್ನು ಅಭಿವೃದ್ಧಿ ಪಡಿಸುವ ಸಂಬಂಧ ನಿರ್ದೇಶಕರು ನಗರ ಮತ್ತು 
ಗಾಮಾಂತರ ಯೋಜನಾ ಇಲಾಖೆ, ಬೆಂಗಳೂರು ಇವರಿಗೆ ತಾಂತ್ರಿಕ ಅನುಮೋದನೆ 
ಕೋರಿ ಪ್ರಾಧಿಕಾರದಿಂದ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 


ವಿಜಯಪುರ 


ಹೊಸ ಬಡಾವಣೆಗಳನ್ನು ರಚಿಸಲು ಜಮೀನು ಖರೀದಿಸುವ ಕುರಿತು 
ಪ್ರಾಧಿಕಾರದಿಂದ ಪರಿಶೀಲನೆ ನಡೆಸಲಾಗಿದೆ. 


ಬೀದರ್‌ 


ಗಾಧಾರದ ರೈತರ ಸಹಭಾಗಿತ್ವದಲ್ಲಿ ಶೇ. 50:50 ರ ಯೋಜನೆ ಅಡಿಯಲ್ಲಿ 
ಎರಡು ಹೊಸ ಯೋಜನೆಗಳನ್ನು ಪ್ರಾಧಿಕಾರದಿಂದ ಹಮ್ಮಿಕೊಳ್ಳಲಾಗಿದ್ದು, ಸದರಿ 
- ಬಡಾವಣೆಗಳಲ್ಲಿನ ವಿವಿಧ ಕಾಮಗಾರಿಗಳ ಟೆಂಡರ್‌ ಪ್ರಕ್ರಿಯೆಯಲ್ಲಿರುತ್ತದೆ. ಸದರಿ 
ಬಡಾವಣೆಗಳಲ್ಲಿ ಒಟ್ಟು ವಿವಿಧ ಅಳತೆಯ 541 ನಿವೇಶನಗಳರುತ್ತವೆ. 


ಬ ಳ್ಳಾರಿ 


50:50 ಅನುಪಾತದಲ್ಲಿ ಬಡಾವಣೆ ನಿರ್ಮಿಸುವ ಯೋಜನೆ ಪ್ರಕ್ತಿಯೆಯಲ್ಲಿರುತ್ತದೆ. 
ರಿಯಾಯಿತಿ ದರದಲ್ಲಿ ನಿವೇಶನ ಹಂಚುವ ಯಾವುದೇ ಯೋಜನೆ ಇರುವುದಿಲ್ಲ. 


ಹುಬಳ್ಳಿ-ಧಾರವಾಡ 
ಬಳು 


ಪಸ್ತುತ ಯಾವುದೇ ಹೊಸ ಬಡಾವಣೆ ರಚಿಸಲಾಗಿರುವುದಿಲ್ಲ. 


ಹೊಸಪೇಟೆ 


ಶೇ 50:50 ಅನುಪಾತದಲ್ಲಿ 24.24 ಎಕರೆ ವಿಸ್ತೀರ್ಣದಲ್ಲಿ ಹೊಸ ಬಡಾವಣೆಯನ್ನು 
ಅಭಿವೃದ್ಧಿ ಪಡಿಸಲು ಅನುಮೋದನೆ ಪಡೆಯಲಾಗಿದೆ. 
ರಿಯಾಯಿತಿ ದರದಲ್ಲಿ ನಿವೇಶನಗಳನ್ನು ಹಂಚುವ ಯಾವುದೇ ಪ್ರಕ್ರಿಯೆಗಳು ಸದ್ಯ 


ವಃ 


ಕ್ಸ 


ಇರುವುದಿಲ್ಲ. 
ಒಟ್ಟು ವಿವಿಧ ಅಳತೆಯ 301 ನಿವೇಶನಗಳು ಲಭ್ಯವಾಗುತ್ತದೆ. 
ಕಾಮಗಾರಿಗಳನ್ನು ಕೈಗೊಳ್ಳಲು ಟೆಂಡರ್‌ ಕಾರ್ಯ ಪ್ರಗತಿಯಲ್ಲಿದೆ. 


i ಕೊಪ್ಪಳ ಸುಮಾರು 00-150 ಎಕರೆ ಜಮೀನನ್ನು ರೈತರ ಸಹಭಾಗಿತ್ವದಲ್ಲಿ ಯೋಜನೆ 
ದರ್ಮಿಸ ಸಲು ಕ್ರಮ ಕೈಗೊಳ್ಳಲಾಗಿರುತ್ತದೆ. ಕಾರ್ಯವು ಪ್ರಗತಿಯಲ್ಲಿರುತ್ತದೆ 
|Z ಕಾರವಾರ ಯಾವುದು ಇರುವುದಿಲ್ಲ. 
5 | ವಾಡಾ (ವಿಜಯನಗರ) ಸದ್ಯಕ್ಕೆ ಯಾವುದೇ ಬಡಾವಣೆಯನ್ನು ಅಭಿವೃದ್ಧಿ ಪಡಿಸುವ ಪ್ರಸ್ತಾವನೆಗಳು 
ಇರುವುದಿಲ್ಲ. 
i4 7: ಯಾದಗಿರಿ ಮಾರು 50 ಎಕರೆ ಜಮೀನನ್ನು ರೈತೆರ ಸಹಭಾಗಿತ್ವದಲ್ಲಿ ಯೋಜನೆ ನಿರ್ಮಿಸಲು 
[ಕಮ ಕೈಗೊಳ್ಳಲಾಗಿರುತ್ತದೆ. ಕಾರ್ಯವು ಪ್ರಗತಿಯಲ್ಲಿರುತ್ತದೆ. 
15 ವಣಗೆರೆ-ಹರಿಹರ ಪ್ರಾಧಿಕಾರವು ಹೊಸದಾಗಿ ಬಡಾವಣೆ ನಿರ್ಮಿಸಲು ಉದ್ದೇಶಿಸಿ ಪ್ರಾಧಿಕಾರದ 
ದಿನಾಂಕ: 14.08.2020 ರ ಸಭೆಯಲ್ಲಿ ವಿಷಯ ಮಂಡಿಸಿ ನಿರ್ಣಯ ಕೈಗೊಂಡಿದ್ದು 
j | ಬಡಾವಣೆ ನಿರ್ಮಾಣ ಸಂಬಂಧ ಭೂಮಿ ಖರೀದಿಸುಖ ವಕ್ರಿಯಿ] 
ಪಗತಿಯಲ್ಲರುತ್ತದೆ | 
7 ಚಿತ್ರದುರ್ಗ ಹೋಸ ಬಡಾವಣಗಳನ್ನು ರಚನುವ . ನಿಟ್ಟಿನಲ್ಲಿ ಭೂ ಮಾಲೀಕರೊಂದಿಗೆ 
ಸಪಭಾ ಗಿತ್ತದಲ್ಲಿ ವಸತಿ ಯೋಜನೆ ರಚಿಸುವ ಬಗ್ಗೆ ಪ್ರಾಧಿಕಾರದ ಹಂತದಲ್ಲಿ 
| ಸಮಾಲೋಚನೆ ಸಡೆಸಲಾಗುತ್ತಿದೆ. | 
17 ಮೈಸೂರು f- 


ಕೋರಿ 


06.01.2020ರಂದು ಸರ್ಕರಾಕ್ಕೆ ಪ್ರಸಾವನೆ 


fs Sr) 


4951 ಬಡಾವಣೆ ಅಭಿವೃದ್ಧಿ "ಯೋಜನೆಗೆ ಆಡಳಿತಾತ 


ಬಮುಮೋದನೆ ಕೋರಿ 


§L 
[e] 
Gl 


30.05.2019ರಂದು ಸರ್ಕರಾಕ್ತಿ ಪ್ರಸ್ತಾವನೆ ಸ 


1244 


'ಲಲಿತಾದ್ರಿನಗರ 2ನೇ ಬಡಾವಣೆ ಅಭಿವೃದ್ಧಿ ಯೋಜನೆಗೆ ಆಡಳಿತಾತ್ನಃ 
| ಹಂತ | ಅನುಮೋದನೆ ಕೋರಿ 
\ 
' ‘ ; 2 
;  ಶಾಂತಪೇರಿ 11884 [ee ಅಭಿವೃದ್ದಿ ಯೋಜನೆಗೆ ಆಡಳಿತಾತ್ತಕ; 


ಗೋಪಾಲಗೌಡ 


ನಗರ 2ನೇ ಹಂತ 06.01.2020ರಂದು ಸರ್ಕರಾಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ 
ಆರ್‌.ಟಿ.ನಗರ 2ನೇ | 1153 ಬಡಾವಣೆ ಎನ್ಯಾಸ ನಕ್ಷೆಗೆ ಅನುಮೋದನೆಗೆ 
ಹಂತ ಸಂಬಂಧಿಸಿದಂತೆ ನಗರ ಮತ್ತು ಗ್ರಾಮಾಂತರ 
ಶೋಜನಾ ನಿರ್ದೇಶಕರು ಬೆಂಗಳೂರು ರವರಿಗೆ 
ದಿನಾಂಕ 17.03.2020ರಂದು ವರದಿ ಸಲ್ರಿಸಿದೆ. 
ಒಟ್ಟು 6 12901 
ಬಡಾವಣೆಗಳು 


18 


ಮಂಗಳೂರು 


1. ಕೋಣಾಜೆ ಗ್ರಾಮದಲ್ಲಿ ಖರೀದಿಸಿರುವ 13.11 ಎಕರೆ ಜಾಗದಲ್ಲಿ 149 
ನಿವೇಶನಗಳಿರುವ ವಸತಿ ಬಡಾವಣೆ ಯೋಜನೆ ಕೈಗೊಳ್ಳಲಾಗುತ್ತಿದ್ದು, 
ಬಡಾವಣೆ ರಚನೆ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 

2. ಮಧ್ಯ ಚೇಳ್ಕಾರು ಗ್ರಾಮಗಳ 72.83.50 ಎಕರೆ ಜಾಗ ಖರೀದಿಸಿದ್ದು, ಈ 

ಪೈಕಿ 458550 ಎಕರೆ ಜಾಗದಲ್ಲಿ ತಯಾರಿಸಿರುವ 709 

ನಿಷೇಶನಗಳಿರುವ ವಸತಿ ಯೋಜನೆ ಕಾಮಗಾರಿ ಪ್ರಗತಿಯಲ್ಲಿದೆ. 

ಕುಂಜತ್ತಬೈಲ್‌ ಗ್ರಾಮದಲ್ಲಿ 17.49 ಎಕರೆ ಜಾಗವನ್ನು ಪ್ರಾಧಿಕಾರ 

ಖರೀದಿಸಿದ್ದು, ಈ ಜಾಗದಲ್ಲಿ 129 ನೆಲ ಮತ್ತು 4 ಮಹಡಿಗಳ 04 

ವಸತಿ ಸಂಕೀರ್ಣ'ಗಳಿರುವ ಯೋಜನೆಗೆ ಸರಕಾರ ತಾಂತ್ರಿಕ. 

ಅನುಮೋದನೆ ದೊರೆತಿದ್ದು, ಬಡಾವಣೆ ಅಭಿವೃದ್ಧಿಯು ಪ್ರಾರಂಭಿಕ 
ಹಂತದಲ್ಲಿರುತ್ತದೆ. 

ಮೇಲಿನ ಪ್ರಕಾರ 03 ಹೊಸ ಬಡಾವಣೆಗಳನ್ನು ರಚಿಸಿ ಒಟ್ಟು 987 ನಿವೇಶನಗಳು 

ಮತು 04 ವಸತಿ ಸಂಕೀರ್ಣಗಳನ್ನು ರಚಿಸಿ ಹಂಚುವ ಪುಕ್ರಿಯೆಯಲ್ಲಿದೆ. 


ಟು 


5 


ತುಮಕೂರು. 


| 


ದೃತರ ಸಹಭಾಗಿತ್ತದಲ್ಲಿ ಪ್ರಾಧಿಕಾರದಿಂದ ವಸತಿ ಯೋಜನೆ ರೂಪಿಸಲು 
[ನಮಕ್ಕೆಗೊಳ್ಳಲಾಗುತ್ತಿದೆ. ಸದರಿ ಕಾರ್ಯವು ಪ್ರಗತಿಯಲ್ಲಿರುತ್ತದೆ. 


20 


ಶಿವಮೊಗ್ಗ-ಭದ್ರಾವತಿ 


ಶಿವಮೊಗ್ಗ-ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮುಂದಿನ ದಿನಗಳಲ್ಲಿ 
ಊೂರಗಡೂರು ಗಾಮದಲ್ಲಿ ವಸತಿ ಬಡಾವಣೆ ನಿರ್ಮಾಣ ಮಾಡಲು 
ಕನಸಾಗಿ ಇದರಿಂದ ವಿವಿಧ ಅಳತೆಯ ಒಟ್ಟು 687 ನಿವೇಶನಗಳನ್ನು 
ಚಿಸಲಾಗುತ್ತದೆ. 


21 


ರಾಮನಗರ 


ಹಾಯೋಜನೆಯಲ್ಲಿನ ವಸತಿ ವಲಯಕ್ಕೆ ಮೀಸಲಿಟ್ಟ ನಗರ ಪ್ರದೇಶದ ಬಹುತೇಕ 
ಬಾಗಗಳು ಅಭಿವೃದ್ಧಿ ಹೊಂದಿದ್ದು, ವಸತಿ ಬಡಾವಣೆಗಳಿಗೆ ಪ್ರಸ್ತುತ ಯಾವುದೇ 
ಪ್ರಸ್ತಾವನೆಗಳು ಇರುವುದಿಲ್ಲ. 


22 


ಕೋಲಾರ 


ಹೊಸದಾಗಿ ಒಂದು ಬಡಾವಣೆಯನ್ನು ಭೂ ಮಾಲೀಕರು ಮತ್ತು ಪ್ರಾಧಿಕಾರದ 
ಸಹಭಾಗಿತ್ವದಲ್ಲಿ 50:50 ಅನುಪಾತದಲ್ಲಿ ನಿರ್ಮಿಸಲು ಚರ್ಚಿಸಲಾಗುತ್ತದೆ. ಸದ್ಯಕ್ಕೆ 
ನಿವೇಶನಗಳನ್ನು ಹಂಚುವ ಪ್ರಕ್ರಿಯೆಯಲ್ಲಿ ಇರುವುದಿಲ್ಲ. 


23 


ಕೆ.ಜಿ.ಎಫ್‌. 


ಫ್ರಾಧಕಾರದಿಂದ ಗುಟ್ಟಹಳ್ಳಿ ಮತ್ತು ಗರುಡಾದಿಹಳ್ಳಿ ಗ್ರಾಮಗಳ ವಿವಿಧ ಸರ್ವೆ 
ನಂಬರ್‌ ಗಳಲ್ಲಿ 50:50ರ ಅನುಪಾತದಂತೆ 394 ನಿವೇಶನಗಳನ್ನು ರಚಿಸಿ ವಸತಿ 
ಯೋಜನೆಯನ್ನು ರೂಪಿಸಲು ವಿಸ್ನಕ ಯೋಜನಾ ವರದಿಯನ್ನು 


ಿದ್ದಪಡಿಸಲಾಗಿರುತ್ತದೆ. 


24 


ಮಂಡ 


ನಂಡ್ಯ ತಾಲ್ದೂವಿ. ಕಸಬಾ ಹೋಬಳಿ. ಕೊಮ್ಮೇರಹಳ್ಳಿ ಗ್ರಾಮದ ಸ.ನಂ. 208 ರ 
ವಿಸ್ಲೀರ್ಣ 25ಎಕರೆ-00ಗುಂಚೆ ಪ್ರದೇಶದಲ್ಲಿ ಕರ್ನಾಟಕ ನಗರಾಭಿವೃದ್ಧಿ 
ಪ್ರಾಧಿಕಾರಗಳು (Altment of sites in lieu of compensation for land 
2cಣಟred) ನಿಯಮ 2009 ರನ್ವಯ ಭೂ ಮಾಲೀಕರೊಂದಿಗೆ 50:50 
ಅನುಪಾತದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ವೆಸತಿ| 
ಯೋಜನೆಯನ್ನು ರೂಪಿಸಲು ಸರ್ಕಾರದ ಆದೇಶ ಸಂಖ್ಯೆೇಯುಡಿಡಿ/44/ 
ಬೆಂರೂಪ್ರಾ/2009, ಬೆಂಗಳೂರು ದಿವಾಂಕ:30.07.2009 ರ ನಿಯಮ (3)ರಂತೆ 


ಪರಸ್ಪರ ಒಡಂಬಡಿಕೆ ಪತ್ರವನ್ನು ನೋಂದಾಯಿಸುವ ಕಾರ್ಯವು ಪ್ರಗತಿಯಲ್ಲಿದೆ. 


ಪಾಧಿಕಾರದ ವತಿಯಿಂದ ಬೂವನಹ್ಳಿ ಕೆಂಚಟಹಳ್ಳಿ, ಸಮುದ್ರವಳ್ಳಿ ಮತ್ತು 
ಗೇಕಗವಳ್ಳಿ ಗ್ರಾಮಗಳಲ್ಲಿ ಸುಮಾರು 1060 ಎಕರೆ ಪ್ರದೇಶದಲ್ಲಿ ಪೇ. 50:50ರ 
ಅನುಪಾತದಲ್ಲಿ ಪ್ರಾಧಿಕಾರ ಹಾಗೂ ' ಭೂಮಾಲೀಕರ ಸಹಯೋಗದೊಂದಿಗೆ 
ಉದ್ದೇಶಿತ ವಸತಿ ಬಡಾವಣೆ ಯೋಜನೆಯನ್ನು ಅನುಷ್ರಾನಗೊಳಿಸಲು 


ಆಡಳಿತಾತ್ಮಕ ಅನುಮೋದನೆ ನೀಡುವ ಪಸ್ತಾವನೆ ಪರಿಶೀಲನೆಯಲ್ಲಿದೆ. 


ಚಿಕಮಗಳೂರು ನಗರಾಭಿವೃದ್ಧಿ ಪಾಧಿಕಾರದಿಂದ ದಂಟರಮಕ್ಕಿ ಗ್ರಾಮದ ವಿವಿಧ 
ಸರ್ವೆ ಸಂಬರ್‌ ಗಳಲ್ಲಿ ಸುಮಾರು 135 ಏಕರೆ ಖಲೇಶದಲ್ಲಿ ಭೂ ಮಾಲೀಕರುಗಳ 


ಸಹಭಾಗಿತ್ವದೊಂದಿಗೆ ಶೇ. 5050 ರ ಅನುಪಾತದಂಕೆ ಹೊಸ ವಸತಿ 


[ಯೋಜನೆಯನ್ನು ಅನುಷು ಷ್ಹಾನಗೊಳಿಸಲಾಗುತ್ತದೆ. ಈ ಬಡಾವಣೆಯಲ್ಲಿ ವಿವಿಧ 
ರಬಟೆಸಲಿ ಉದ್ರಿ ನ 
OINANAY ಉದ್ದೇಶಿಸಿ ಬಲ್ಯ Na ಇ] 


ವಹಿಸಲಾಗುವುದು. 


[3 
~~ 


1. ಚಾಮರಾಜನಗರ-ರಾಮಸಮುದ್ರ ನಗರಾಭಿವೃದ್ಧಿ ಪಾಧಿಕಾರ ಹಾಗೂ 


ರೈತರ ಸಹಭಾಗಿತ್ವದಲ್ಲಿ ಶೇ. 50:50 ಅನ ಪಾತದಲ್ಲಿ ಚಾಮರಾಜನಗರ 


ತಎ-24ಗು೦ ವಿಸ್ತೀರ್ಣ ಜಮೀನಿನಲ್ಲಿ ಒಟ್ಟು 236 


ಅಳವಡಿಸಿ ವಸತಿ ಬಡಾವಣೆ ನಿರ್ಮಿಸಲು 


ಸಲಾಗಿದ್ದು, ಸದರಿ ಬಡಾವಣೆಗೆ ಕನಾಟಕ ನಗರಾಬಿವಟಿ 
ಪ್ರಾಧಿಕಾರಗಳ ಕಾಯ್ದೆ, 1987 ಕಲಂ 18(3) ರನ್ಟಯ ಯ ಆಡಳಿತಾತ್ಮಕ 


ಅನುಮೋದನೆ ನೀಡುವ ಪ್ರಸ್ತಾವನೆಯು ಪರಿಶೀಲನೆಯಲ್ಲಿದೆ. 


2. ಚಾಮರಾಜನಗರ - ರಾಮಸಮುದ್ರ ನಗರಾಭಿವೃದ್ದಿ ಪ್ರಾಧಿಕಾರ ಹಾಗೂ 
ರೈತರ ಸಹಬಾಗಿತ್ನದಲ್ಲಿ ಶೇ '50:50 ಅನುಪಾತದಲ್ಲಿ ಚಾಮರಾಜನಗರ 
ತಾಲ್ಲೂಕು, ಮಸಗಾಪುರ ಗ್ರಾಮದ ಸ.ನಂ.631, 63/2ರ ಒಟ್ಟು] 


03ಎ-!9ಗುಂ ಜಮೀನಿನಲ್ಲಿ ವಸತಿ ಬಡಾವಣೆಯನು, 


